ಡಾ| ಚೆನ್ನಕ್ಕ ಎಲಿಗಾರ 


ಬಂಕಾಪುರದ ಇಂದ್ರೇಶ್ವರ ದೇವಸ್ಥಾನ 


LL 


ಧಾರವಾಡ ಜಿಲ್ಲೆಯ ಶಿಗ್ಗಾಂವ ತಾಲೂಕಿನ 
ಬಂಕಾಪುರ ಸುಪ್ರಸಿದ್ಧ ಐತಿಹಾಸಿಕ ಸ್ಥಳ. ಇದು ರಾಷ್ಟ್ರ 
ಕೂಟ ಕಾಲದಷ್ಟು ಹಿಂದೆಯೆ ರಾಜಧಾನಿಯಾಗಿತ್ತು. 
ರಾಷ್ಟ್ರಕೂಟ ಸಾಮಂತ ಚಲ್ಲಕೇತನ ವಂಶದ ವೀರ 
ಬಂಕೇಯನಿಂದ, ಜೈನಧರ್ಮದ ಗುಣಭದ್ರಾಚಾರ್ಯ 
ಎರಚಿತ "ಉತ್ತರಪುರಾಣ'ದಿಂದ ವಿಶೇಷ ಮಹತ್ವ 
ಹೊಂದಿದೆ. ಕ್ರಿ.ಶ, ೯೨೫ರ ಶ್ರವಣಬೆಳಗೊಳ ತಾಸನದ 
ಪ್ರಕಾರ, ಇದು ರಾಷ್ಟ್ರಕೂಟ ನಿತ್ಯವರ್ಷ ನಾಲ್ಕನೆಯ 
ಗೋವಿಂದನ ಆಳಿ ಕೆಗೆ ಬಂಕಾಪುರ ಒಳಪಟ್ಟಿತ್ತು. 
ರಾಷ್ಠ ಕೂಟ ಇಂದ್ರ ವಲ್ಲಭ ಅಥವಾ ನಾಲ್ಕನೆಯ ಇಂದ್ರ 
ನಿಗೆ ಬಂಕಾಪುರದಲ್ಲಿ ಕ್ರಮಬದ್ಧವಾದ ಪಟ್ಟಾಭಿಷೇಕ 
ವಾಯಿತು. ಇದು *ಶ್ರೀಮದಿನ್ಸ್ರರಾಜ ಪಟ್ಟಬಂಧೋ 
ತ್ಸವ' ಎಂದು ಶಾಸನದಲ್ಲಿ ನೇರವಾಗಿಯೆ ಉಲ್ಲೇಖಿಸಲ್ಪ 
ಟ್ಟಿದೆ. ಇಮ್ಮಡಿ ವರಾರಸಿಂಹ ಈ ಇಂದ್ರನನ್ನು ರಾಷ್ಟ ಕ 
ಕೂಟಿ ಸಿಂಹಾಸನದ ಮೇಲೆ ಕುಳಿ ್ಸಿರಿಸಲಂ ಸರ್ವಪ್ಪಯತ್ನ 
ಕೈಕೊಂಡ, ಆದರೆ ವಿಧಿಬರಹ ಬೇರೆಯಾಗಿತ್ತು. ವಕಾರ 
. ಸಿಂಹನು ಕ್ರಿ. ಶ. ೯೭೫ರಲ್ಲಿ ಬಂಕಾಪುರದಲ್ಲಿ ಮರಣ 
ಹೊಂದಿದರೆ,2 ನಾಲ್ಕನೆಯ ಇಂದ್ರನು ಕ್ರಿ. ಶ. ೯೮೨ರಲ್ಲಿ 


1 ಎ. ಕ., ೨, ಶ್ರವಣಬೆಳಗೊಳ 

2 ಅದೇ, ೬೪ 

3 ಅದೇ, ೬೩ 

4 ಅದೇ, ಮುನ್ನು ಡಿ 

5 ಎ.ಣ್ಣ ೧೬ ೧೧ ಹೊಟ್ಟೂರು 

6 ಎಸ್‌. ಆಯ್‌. ಆಯ್‌., ೧೮, ೬೬ ಬಂಕಾಪುರ 
7 


ಎಇ. ೧೯, ೨೯(೬) ಕೋಳೂರು (ಕ್ರಿ.ಶ. ೧೦೪೫) 


ಇತಿಹಾಸ ದರ್ಶನ 


ಮರಣಹೊಂದಿದ. ಇಂದ್ರನ ಮರಣದ ಪ್ರಸ್ತಾಪ 
ಮಾಡಿದ ಶ್ರವಣಬೆಳಗೊಳ ಶಾಸನವು ಮರಣಸ್ಮಳವನ್ನು 
ಸೂಚಿಸಿಲ್ಲ. ಆದರೆ ಡಾ| ಪಿ.ಬಿ. ದೇಸಾಯಿಯವರು, 
ಇಂದ್ರನು ತನ್ನ ಕೊನೆಗಾಲದವರೆಗೂ ಬಂಕಾಪುರದಲ್ಲಿಯೆ 
ಇದ್ದಿರಬೇಕೆಂದಿದ್ದಾರೆ,* ಈ ಇಂದ್ರನ ಹೆಸರಿನಲ್ಲಿ 
ಸ್ಥಾಪಿತವಾದವು ಬಂಕಾಪುರದ ಇಂದ್ರೇಶ್ವರಗೇರಿ, 
ಇಂದ್ರೇಶ್ವರಪುರ ಹಾಗೂ ಇಂದ್ರೇಶ್ವರ ದೇವಸ್ಥಾನ. 
ಕ್ರಿ. ಶ. ೧೦೦೭ ರ ಹೊಟ್ಟೂರ ಶಾಸನವು *ಇಂದ್ರೇಶ್ವರ 
ಗೇರಿ'ಯ ಪ್ರಸ್ತಾಪ ವಣಡಿದರೆ, ಕ್ರಿ.ಶ. ೧೦೬೨ರ 
ಬಂಕಾಪುರ ಶಾಸನವು "ಇಂದ್ರೇಶ್ವರಪುರ'ದ ಪ್ರಸ್ತಾಪ 
ವಕಾಡಿದೆ."  ಇಂದ್ಲೇಶ್ವರ ದೇವಸ್ಥಾನದ ಪ್ರಥಮ 
ಉಲ್ಲೇಖವು ಕೋಳೂರು ಶಾಸನದಲ್ಲಿದೆ.” ಆದರೆ ಇದರ 
ನಿವರ್ಕಣದ ಕಾಲ ತಿಳಿದುಬಂದಿಲ್ಲ... ದೇವಾಲಯದ 
ಪರಿಸರಕ್ಕೆ “ಪುರ”ವೆಂದು ಕರೆಯಲಾಗುತ್ತಿದ್ದು ದರಿಂದ 


ಇಂದ್ರೇಶ್ವರ `ದೇವಾಲಯದ ಪರಿಸರವೇ ಇಲ್ಲಿಯ 
“ಇಂದ್ರೇಶ್ವರಪುರ'. ಇಂದ್ರೇಶ್ವರಗೇರಿ ಎಂಬಂದಂ 
ಇದರ ಇನ್ನೊಂದು ಹೆಸರಾಗಿರಬೇಕು. 

೪೫ 


ಇಂದ್ರೇಶ್ವರ ದೇವಾಲಯವನ್ನು ಕುರಿತು ಈವರೆಗೆ 
ಆರು ಶಾಸನಗಳು ಲಭ್ಯವಾಗಿದ್ದು, ಇತ್ತೀಚೆಗೆ ನನ್ನ 
ಗಮನಕ್ಕೆ ಬಂದ ಶಾಸನವನ್ನು (ಅಪ್ಪಕಟಿತ) ಸೇರಿಸಿದರೆ 
ಈ ಸಂಖ್ಯೆ ಏಳಾಗುತ್ತದೆ. ಆ ಶಾಸನಗಳೆಂದರೆ, 
೧.  ಕದಂಬಾನ್ವಯದ ರಾಜಗುರುದೇವರು ಬಂಕಾ 
ಪುರದ ಇಂದ್ರೇಶ್ವರ ದೇವರ್ಗಾಳ್ವ ಪನ್ನೆರಡು ಬಾಡದ 
ಸುಂಕವನ್ನಾಳುತ್ತಿರಲು ಕೋಳೂರು ಕಲಿದೇವೇಶ್ವರಕ್ಕೆ 
ಬಿಟ್ಟ ದತ್ತಿ; ೨. ರಾಜಗುರು ವರುಣಶಿವ ಪಂಡಿತ 
ದೇವ ಶ್ರೀ ಮದ್ಬಂಕಾಪುರದಿಂದ್ರೇಶ್ವರ ದೇವರ್ಗಾಳ್ವ 
ಪನ್ನೆರಡು ಬಾಡಂ ಸುಖದಿಂದಾಳುತ್ತಿರಲಂ ಪೆರ್ಗಡೆ 
ಚಾವುಂಡಯ್ಕ ಇಂದ್ರೇಶ್ವರಪುರದ ಅಧಿಕಾರ ನೋಡು 
ತ್ತಿದ್ದ ಉಲ್ಲೇಖ್‌; ೩. ಬಂಕಾಪುರದ ಇಂದ್ರೇಶ್ವರ 
ದೇವರ್ಗಾಳ್ಮ ಗೊರವ ಎಂಬ ಉಲ್ಲೇಖ?9; ೪.ರಾಜಧಾನಿ 
ಪಟ್ಟಣಂ ಶ್ರೀಮತ್‌ ಬಂಕಾಪುರದ ಶ್ರೀಮದಿಂದ್ರೇ 
ಶ್ವರದಾಚಾರ್ಯ, ಸೋಮರಾವುಳೆ, ಶಿವಶಕ್ತಿ ಪಂಡಿತರ 
ಜೊತೆಯಲ್ಲಿ ಮಂಡಳೇಶ್ವರ ಕೀರ್ತಿ ದೇವರಸ, ಕಾಳಲ 
ದೇವಿ ಮಹಾಪ್ರಧಾನ ಕುವಕಾರ ಮಲ್ಲರಸರಂ ಇಂದ್ರೇ 
ಶ್ವರದೇವರ ನಂದಾದೀವಿಗೆಗೆ ಬಿಟ್ಟ ಸುಂಕದಾನದ 
ಉಲ್ಲೇಖ! ; ೫. ವಾಕೆಜ್‌ಗವಲ್ಲಿಯ ಸಿದ್ದೇಶ್ವರ 
ದೇವರ್ಗೆ ಇಂದ್ರೇಶ್ವರದೇವರ್ಗೆ ಬಿಟ್ಟ ದತ್ತಿ; 
೬, ಬಂಕಾಪುರದ ಇಂದ್ರೇಶ್ವರಕೆ ಹಿಡಿಕೇಶ್ವರ ಗ್ರಾವಂ 
ದಾನ,!3 


ಕಲ್ಯಾಣ ಚಾಲುಕ್ಕರ ಕಾಲದ ಬಂಕಾಪುರ ಶಾಸನ 
ದಲ್ಲಿ ಈ ಇಂದ್ರೇಶ್ವರ ದೇವಸ್ಥಾನವನ್ನು, 


8 ಅದೇ 


ಧರಣೀನಾರಿಯ ವಕ್ತದಂತೆ ಬನವಾಸಿದೇಶ 
ವೆನ್ನು ನಿರಂ 

ತರ ಶೋಭಾಸ್ಪದವಲ್ಲಿ ಕಂಣ್ಚೊತ್ತೆಸೆದಿರ್ಕು 
ಪಾನುಂಗಲ್ಲನಾಡು ಸಂ 

ನ್ಹರ ಶೋಭೋತ್ತಮದಕ್ಕೆ ಮೂಗೆನಿಸು 
ಗುಂ ಬಂಕಾರಪುರಪಟ್ಟಣಿಂ ತ 
ತ್ಪುರಾಭರಣಂ ಕಾನೆನಲಿಂದ್ರವಲ್ಲಭಂ ಶಿವಾ 
ವಾಸಂ ಜಗನ್ಮಣ್ಣನಂ ॥14 


ಎಂದು ವರ್ಣಿಸಲಾಗಿದೆ. ಚಾಲುಕ್ಕ ತ್ರೈಲೋಕ್ಕ 
ಮಲ್ಲ (ಸೋಮೇಶ್ವರ ೧), ಭುವನೈಕಮಲ್ಲ (ಸೋಮೇ 
ಶ್ವರ ೨), ತ್ರಿಭುವನಮಲ್ಲ (ವಿಕ್ರಮಾದಿತ್ಯ ೪) ಈ 
ಮೂವರು ದೊರೆಗಳ ಕಾಲದಲ್ಲಿಯೂ ಇಂದ್ರೇಶ್ವರ 
ದೇವಸ್ಥಾನದ ಖ್ಯಾತಿ ಹಬ್ಬಿತ್ತು.  ಭುವನೈಕಮಲ್ಲನ 
ರಾಜಗುರುವೆನಿಸಿದ ರಾಜಗುರುದೇವ *ಶ್ರೀಮದ್ಬಂಕಾ 
ಪುರದಿಂದ್ರೇಶ್ವರ ದೇವರ್ಗಾಳ್ವ ಪನ್ನೆರಡು ಬಾಡಂ' 
ಸಂತೋಷದಿಂ ಆಳುತ್ತಲಿದ್ದ.18 ಕ್ರಿ.ಶ. ೧೦೪೫೬ 
ಮಂತ್ತು ಕ್ರಿ.ಶ. ೧೦೮೫-೮೬ ರ! 'ಕೋಳೂರು ಶಾಸನ 
ಗಳು, ಕ್ರಿ.ಶ. ೧೦೬೨ರ ಬಂಕಾಪುರ ಶಾಸನವು! 
"ಪ್ರೀ ವರುಣಶಿವ ಪಂಡಿತದೇವರ್‌? ಎಂಬವರನ್ನು ಗುರು 
ದೇವ ಎಂದು ಕರೆದಿವೆ. "ಕೊಂಕಣರಕ್ಷಾಳಂ ಕದಂಬಾ 
ನ್ವಯ ಸಮುದ್ಧರಣ'ರೆಂಬ ಬಿರುದು ಇವರಿಗಿತ್ತಿ. 
ಕರ್ಜಗಿ ತಾಲೂಕಿನ ಕೋಳೂರಿನಲ್ಲಿ ದೊರೆಯುವ ಆರು 
ಶಾಸನಗಳಲ್ಲಿ ಇಂದ್ರೇಶ್ವರ ದೇವಸ್ಥಾನಕ್ಕೆ ಸಂಬಂಧಿಸಿದ 


9 ಎಸ್‌. ಆಯ್‌. ಆಯ್‌., ೧೮, ೬೬ ಬಂಕಾಪುರ (ಕ್ರಿ.ಶ. ೧೦೬೨) 


10 ಎ. ಇ,, ೧೯, ೨೯ ಕೋಳೂರ (ಕ್ರಿ.ಶ. ೧೦೭೯) 
11 ಎಸ್‌. ಆಯ್‌. ಆಯ್‌., ೧೮, ೨೯೧ ಬಂಕಾಪುರ 
12 ಅದೇ, ೧೫೯ ಹಾವೇರಿ (ಕೈ.ಶ. ೧೧೫೭) 


13 ಎ. ಆರ್‌. ಎಸ್‌. ಆಯ್‌. ಇ., ೧೯೪೪-೪೫, ೬ ಬಂಕಾಪುರ (ಕ್ರಿ.ಶ.೧೨೫೮) 


14 ಎಸ್‌. ಆಯ್‌. ಆಯ್‌., ೧೮, ೨೯೧ ಬಂಕಾಪುರ 
15 ಅದೇ, ೬೬, ಬಂಕಾಪುರ (ಕ್ವಿ. ಶ. ೧೦೬೨) 

16 ಎ.ಇ., ೧೯, ೨೯ ಕೋಳೂರು 

17 ಅದೇ 

18 ಎಸ್‌. ಆಯ್‌. ಆಯ್‌., ೧೮, ೬೬ ಬಂಕಾಪುರ 


ಬ 


ಇತಿಹಾಸ ದರ್ಶನ 


ta 


ee 


೨ ಶಾಸನಗಳು ರಾಜಗುರುದೇವರಿಗೆ ಸಂಬಂಧಿಸಿರುವುದ 
ರಿಂದ, ಇಂದ್ರೇಶ್ವರ ದೇವರ ಭೋಗಕ್ಕೆ ಬಿಟ್ಟ ೧೨ 
ಹಳ್ಳಿಗಳಲ್ಲಿ ಕೋಳೂರು ಗ್ರಾಮವೂ ಸೇರ್ಪಡೆಯಕಾಗಿರ 
ಬೇಕು. ಕೋಳೂರಿನ ೬ ಶಾಸನಗಳನ್ನು ಸಂಗ್ರಹಿಸಿ 
ಪ್ರಕಟಿಸಿದ ಬಾರ್ನೆಟರ ವಿಚಾರವೂ ಅದೇ ಆಗಿದೆ.19 


ಹಾನಗಲ್ಲ ಕದಂಬರ ಕಾಲದಲ್ಲಿ ಇಂದ್ರೇಶ್ವರ 
ದೇವಾಲಯದ ಜವಾಬ್ದಾರಿಯನ್ನು ನಿರ್ವಹಿಸಿದ 
ಆಚಾರ್ಯರಾದ ಶ್ರೀ ಮದೆಕ್ಕೋಟಿಯ ಕುಮಾರ ಭುಜ 
ಬಳ ಚಕ್ರವರ್ತಿ ಸೋಮರಾವುಳ ಪಂಡಿತ20 ಮತ್ತು ಶಿವ 
ಶಕ್ತಿದೇವ ಮುನಿಪ21ರನ್ನು ಬಂಕಾಪುರ ಶಾಸನ ಹೊಗಳಿದೆ, 
ಶಾಸನಗಳುದ್ದಕ್ಕೂ ಈ ಆಚಾರ್ಯರ ಭವ್ಯ ವ್ಯಕ್ತಿತ್ವ 
ಎಂಬಿ ನಿಂತಿದೆ. ಕ್ರಿ.ಶ. ೧೦೬೨ ರ ಶಾಸನದಲ್ಲಿ 
ಪೆರ್ಗಡೆ ಚಾವುಂಡಯ್ಯ ಇಂದ್ರೇಶ್ವರಪುರದ ಅಧಿಕಾರ 
ನೋಡುತ್ತಿದ್ದ, ಇಂದ್ರೇಶ್ವರದ ಪಾದಮೂಲ ಪರಿ 
ವಾರದ ಸೂಳೆಯರಿಗೆ “ಕೌಜೂರೊಳಗಾಗಿ ಪಲಸೂರು' 
ಬಿಟ್ಟಿ ದ್ವಂತೆ ತಿಳಿದುಬರುತ್ತದೆ. 23 


ಹೀಗೆ ವಿಭಿನ್ನ ರಾಜಕೀಯ ಮನೆತನಗಳ ಗೌರವ 
ಪಡೆದು ಮೆರೆದ ಅದರ ಸ್ಥಳವೂ ಈ ದೇವಸ್ಥಾನವೂ 
ಗೊತ್ತಾಗದಂತೆ ಇಂದು ನಾಶವಾಗಿ ಹೋಗಿವೆ 
“ಪ್ರಾಚೀನ ಕರ್ನಾಟಕದ ಪ್ರಮುಖ ಪಟ್ಟಣ ಹಾವೇರಿ” 
ಎಂಬ ಲೇಖನವನ್ನು ಬರೆಯುತ್ತ ಡಾ॥ ಶ್ರೀನಿವಾಸ ರಿತ್ತಿ 
' ಯವರು, “ಹಾವೇರಿಯ ಶಾಸನಗಳಲ್ಲಿ ಸಿದ್ದೇಶ್ವರನೊಂದಿಗೆ 
ಇಂದ್ರೇಶ್ವರವೆಂಬ ದೇವತೆಯ ಹೆಸರೂ ಬರುತ್ತದೆ. 
ಆದರೆ ಹಾವೇರಿಯಲ್ಲಿ ಇಂದ್ರೇಶ್ವರ ದೇವಾಲಯವೆಂಬು 
ದಲ್ಲಿಯೂ ಇಲ್ಲ. ಸಿದ್ದೇಶ್ವರ ದೇವಾಲಯದ ಬಳಿಯ 
ಲ್ಲಿದ್ದ ಒಂದೇ ಒಂದು ಗುಡಿ ಎಂದರೆ ನರಸಿಂಹದೇವರದು. 
ಆದರೆ ನರಸಿಂಹ ದೇವಾಲಯದ ಉಲ್ಲೇಖ ಯಾವ 


19 ಎ.ಇ, ೧೯, ೨೯, ಮುನ್ನುಡಿ 

20 ಎಸ್‌. ಆಯ್‌. ಆಯ್‌., ೧೮, ೨೯೧ ಬಂಕಾಪುರ 
21 ಅದೇ 

22 ಅದೇ, ೬೬ ಬಂಕಾಪುರ 

23 ಅದೇ 


' ವಾದಂದಂ. 


ಶಾಸನದಲ್ಲಿಯೂ ಸಿಗುವದಿಲ್ಲ. ಈ ಇಂದ್ರೇಶ್ವರ 
ದೇವರ ಉಲ್ಲೇಖ ಬಂಕಾಪುರದಲ್ಲಿ ಈಗಲೂ ಇರುವ 
ಇಂದ್ರೇಶ್ವರ ದೇವರಿಗೆ ಸಂಬಂಧಿಸಿದುದಿರಬೇಕು 
ಎಂದು ಶ್ರೀ ಬೆಂಗೇರಿಯವರು ಅಭಿಪ್ರಾಯ ಪಡುತ್ತಾರೆ. 
ಆದರೆ ಈ ಅಭಿಪ್ರಾಯ ಸರಿಯರಾದುದಲ್ಲವೆಂದು ತೋರು 
ತ್ತದೆ. ಯಾಕೆಂದರೆ ಇಂದ್ರೇಶ್ವರನ ಉಲ್ಲೇಖವಿರುವ 
ಹಾವೇರಿಯ ಎರಡು ಶಾಸನಗಳಲ್ಲಿ ಬಂಕಾಪುರದ ಹೆಸರೇ 
ಇಲ್ಲ, ಅಲ್ಲದೆ ಒಂದರಲ್ಲಿ “ರತ್ನಭಟ್ಟದಂಗನಾಯಕರು 
ವಾರರಗವಲ್ಲಿಯ ಸಿದ್ದೇಶ್ವರದೇವರ್ಗ್ಗೆ ಇಂದ್ರೇಶ್ವರ 
ದೇವರ್ಗೆ' ಎಂದು ಹೇಳಿರುವುದರಿಂದ ಈ ಇಬ್ಬರೂ 
ದೇವತೆಗಳು ಹಾವೇರಿಯಲ್ಲಿಯೆ ಇದ್ದಿರಬೇಕೆಂದು ಹೇಳಿರು 
ವುದರಿಂದ ಈ ಇಬ್ಬರೂ ದೇವತೆಗಳು ಹಾವೇರಿಯಲ್ಲಿಯೆ 
ಇದ್ದಿ ರಬೇಕೆಂದು ಸೂಚಿತವಾಗುತ್ತದೆ. ಇನ್ನೊಂದು 
ಶಾಸನದಲ್ಲಿ “ಇಂದ್ರೆಶ್ಚರ ಹಾವೇರಿಯ ನಾಲ್ನೂರ್ವರು 
ಮಹಾಜನರಿಗೆ ಕರುಣಿಸಲಿ” ಎಂದು ಪ್ರಾರ್ಥಿಸಲಾಗಿದೆ. 
ಆದ್ದರಿಂದ ಸಿದ್ದೇಶ್ವರ ದೇವಾಲಯದ ಪಕ್ಕದಲ್ಲಿಯೆ 
ಇಂದ್ರೇಶ್ವರ ದೇವಾಲಯವೂ ಇದ್ದಿರಬೇಕು. ಕಾಲ 
ಕ್ರಮೇಣ ಅದು ಇನ್ನೊಂದು ದೇವತೆಯ ಆಲಯವಾಗಿ 
ವಾರ್ಪಟ್ಟಿರಬೇಕು” ಎಂದು ಹೇಳಿರುವರು ೫ ಡಾ| 
ರಿತ್ತಿಯವರ ಹೇಳಿಕೆಯ ಪ್ರಕಾರ ಹಾವೇರಿಯಲ್ಲಿಯೂ 
ಒಂದಂ ಇಂದ್ರೇಶ್ವರ ದೇವಾಲಯವಿದ್ದಿ ರಬಹುದು. 
ಇದರಿಂದ ಬಂಕಾಪುರದ ಇಂದ್ರೇಶ್ವರ ದೇವಾಲಯ ಭಿನ್ನ 
ಬೆಂಗೇರಿಯವರು ಬಂಕಾಪುರದಲ್ಲಿ 
"ಈಗಲೂ ಇರುವ ಇಂದ್ರೇಶ್ವರ ದೇವರು” ಎಂದು 
ಹೇಳುವುದರಿಂದ ಅವರ ತಲೆವರಾರಿನಲ್ಲಿ ಈ ದೇವಾಲ 
ಯದ ಅಸ್ತಿತ್ವವಾಗಲಿ, ಅವಶೇಷವಾಗಲಿ ಇದ್ದಿರಬೇಕು. 
ಆದರೆ ಈಗ ಈ ಹೆಸರೂ ಗ್ರಾಮಸ್ಥರಿಗೆ ಗೊತ್ತಿಲ್ಲ, 


24 ಪ್ರಬುದ್ಧ ಕರ್ಣಾಟಕ, ಸಂಪುಟ ೪೧, ಸಂಚಿಕೆ ೨, ಪು. ೬೩.೭೧ 


ಇತಿಹಾಸ ದರ್ಶನ ` 


೪೭ 


ಆದರೆ ಇತ್ತೀಚೆಗೆ ನನಗೆ ದೊರೆತ ಸ್ತಂಭಶಾಸನ 
ದಿಂದ ಇಂದ್ರೇಶ್ವರ ದೇವಾಲಯದ ಬಗೆಗೆ ಹೆಚ್ಚಿನ 
ಮಾಹಿತಿ ಸಿಕ್ಕು ಅದರ ಸ್ಥಾನವನ್ನು ಪತ್ತೆ ಹಚ್ಚಬಹು 
ದಾಗಿದೆ. 


ಬಂಕಾಪುರದ ಸುಪ್ರಸಿದ್ಧ ಕೋಟೆಯ ಒಳಗಿರುವ 
ಸರಕಾರಿ ಪಶು ಸಂಗೋಪನ ಕೇಂದ್ರ ಕಚೇರಿಯ 
ಮುಂಭಾಗದ ಇಕ್ಕೆಲಗಳಲ್ಲಿ ಸುವಣರು ಮೂರು ಫೂಟು 


ಎತ್ತರ,ಒಂದುವರೆ ಫೂಟು ಅಗಲದ ಎರಡು ಕಂಬಗಳಿವೆ. 
ಸ್ತಂಭಗಳ ಕೆಳಭಾಗ ಚೌಕೋನಾಕಾರವಾಗಿದ್ದು ಮೇಲ್ಭಾಗ 
ವೃತ್ತಾಕಾರವಾಗಿದೆ. ಇವುಗಳಲ್ಲಿ ಒಂದು ಕಂಭದ ಕೆಳ 
ಭಾಗದಲ್ಲಿ ಒಂದಂ ಭಾಗವನ್ನು ಬಿಟ್ಟು ಮಿಕ್ಕ ಮೂರು 
ಮುಖಗಳಲ್ಲಿ ಇಂದ್ರೇಶ್ವರನಿಗೆ ಸಂಬಂಢಿಸಿದ ಒಂದು 
ಶಾಸನವಿದ್ದು, ಅದರ ಪೂರ್ಣಪಾಠಚ ಹೀಗಿದೆ : 


೧ ನಮಸ್ತುಂಗ ಶಿರಶ್ಚುಂಬಿ ಚಂದ್ರ ಚಾಮರ ಚಾರವೆ ತ್ರೆ ೪ ೋಕ್ಯ ನಗರಾರಂಭ 


ಮೂಲಸ್ತಂಭಾಯು ಶಂಭವೇ ॥ 


ಇ ೧೮ ೧ ೧. ೮೪ ಊ ೫ ಓ 


ಲ ವಿ ಎ ಪ ಐ 
8828258 


ಸ್ವಸ್ತಿ 1 ಸಮಧಿಗತ ಪಂಚಮಹಾಶಬ್ದ ಮಹಾಮಂಡಳೇಶ್ವರಂ ಬನವಾಸಿ ಪುರವರಾಧೀ 
ಸ್ವರಂ ಶ್ರೀ ಸಪ್ತಕೋಟೀಶ್ವರದೇವರ ಲಬ್ಧವರಪ್ರಸಾದ ಕಾದಂಬಕುಲತಿಲಕ ಭು 

ಜಬಲ ಕ್ಷತ್ರಿಯೋತ್ತಮ ಶಿವಚಿತ್ತವೀರ ಚಟ್ಟಯ್ಯದೇವರಸರ ರಾಜ್ಕೋದಯಂದ ನಾ 
ಲೃನೆಯ ಕಾಳಯುಕ್ತ ಸಂವತ್ಸರದ ಆಶ್ವಯಂಜ ಬಹುಟ ಅಷ್ಟ ಶಮಿ ಆದಿತ್ಯ 

ವಾರ ಬ್ಯತಿಪಾತದಂದು » ಸ್ವ ಸ್ತಿ ಸಮಧಿಗತಿ ಪಂಚಮಹಾಶಬ್ದ ವು 

ಹಾ ಮಂಡಲೇಶ್ವರಂ ಕಂಧೋರ ಪುರವರಾಧಿಶ್ವರಂ ಶ್ರೀ ಶೂರ್ಯ್ಯ ವಂ 

ಶೋದ್ಭವ ಕುಲತಿಲಕ ಕಾಸ್ಕಪಗೋತ್ರಪವಿತ್ರ ಕಲಿಕಾಲ 

ಚೋಳಾನ್ವಯಂ ನಾವಕಾದಿ ಪ್ರಶಸ್ತಿಸಹಿತಂ ಶ್ರೀಮದಂತ್ತವಂ .. ನಂಡೆ ಚೋಳಮಹಾ 
ರಾಜ[ಕು]ವಕಾರ ಮಲ್ಲದೇವರಸರು ರಾಜಧಾನಿ ಜೊಂನ್ನವಳ್ಳಿಯ 9 ಪಾಳೆಯದ 

ಲು ಸುಖಸಂಕಥಾವಿನೋದದಿಂ ರಾಜ್ಯಂಗೆಯುತ್ತಮಿರ್ದು ಹಾನುಂಗಲ್ಲ ನಾಡೊ 

ಳಗಣ ಶ್ರೀಮದಿಂದ್ರ[ವ]ಲ್ಲಭ ರಾಜಧಾನಿ ಪಟ್ಟಣಂ ಬಂಕಾಪುರದ ಶ್ರೀಮದಿಂ 
ದ್ರೇಸ್ವರದೇವರ ಅಂಗಭೋಗ ಧರ್ಮಕಾಯಣ್ಯಕೆಂದು ಶ್ರೀ [ಚ] 

ಟ್ರ ಶ್ಬಿಯ್ಯದೇವರ್ಲಗ್ಗೆ ೯ ಪದ್ಮಲದೇವಿಯರ್ಗ್ಗೆ ವಕಾರಾಜ್ಯಾಭ್ಯ [ದ] 


2೨°೦೨ ಧ್ರ 
a ಗ ಗ್‌ 


ಯಕಾರ್ತ್ಮವಾಗಿ ಸ್ವಸ್ತಿ ಯಮನಿಯವಂ ಸ್ವಾಧ್ಯಾಯ [ಧ್ಯಾ] 
ನಾಧಾರಣ ಮೋನಾನುಷ್ಟಾನ ಜಪ ಸವಣಾಧಿ ಸೀಲ [ಗು] 
ಣ ಸಂಪನ್ನರುಂ ಆಹಾರಾಭಯಭೈಷಜ್ಯ ಶಾಸ್ತ್ರದಾ[ನ] 
ವಿನೋದರುಂ . . . ಶಂಭು ಪಾರಾಯಣ ಕಾಣ? , . . 


25 ಅಪ್ತಕಟಿತಫೂಸನ 


ಇತಿಹಾಸ ದರ್ಶಶ 


ಇತಿಹಾಸ ದರ್ಶನ 


೧೯ 
೨೦ 
೨೧ 
೨೨ 
೨೩ 
೨೪ 
೨೫ 
೨೬ 


೨೭ 
೨೮ 


೨೯ 
೩೦ 
೩೧ 
೩೨ 


೩೩ 
೩೪ 


೩೫ 
೩೬ 
೩೭ 
೩೮ 
೩೯ 
೪೦ 
೪೧ 
೪೨ 
೪೩ 
೪೪ 
೪೫ 
೪೬ 


೪೭ 


೪೮ 


POTEET 


ನಿಘಂಟಣಕಾರ ಕಾಬ್ಕನಾಟಕ ಭರತ ವಾತ್ಸಾಯನ ಶಬ್ದ 

ಸ್ಮೃತಿ ಮೊದಲಾಗಿ ಅನೇಕ ವಿದ್ಯಾಪಾರಾವಾರರಂಂ ವಿಭೂ ? 

ಳಿತ ಜಟಾಜೂಟ ಲಾಕುಳೋದ್ಧರಣ ಪರಿಣತಾಂರ್ತಕರ 

ಣರುಂ ಧರ್ಮಲತಾಧಾರದಂಡರುಂ ನಿರ್ಮ್ಮಳವಾಚಾ ಪ್ರಚಂಡರುಂ 
ಸತ್ಯವಾಕ್ಕಮಳೀನೀ ವಠಾರ್ತ್ರಂಡರುಂ ಸಕಲಶಾಸ್ತ್ರಾಂಗ ವಿಚಾರ 
ಚದುರರುಂ ಸಾಹಿತ್ಯವಿದ್ಯಾಧರರುಂ ಚಾರಿತ್ರನಿರತರುಂ ಶ್ರೋ 
ತ್ರಿಯಾನ್ವಯ ಪವಿತ್ನಾ ತ್ರಂಬೋಧಿವರ್ದ್ವನ ಸುಧಾಕರರುಂ 

ಶ್ರೀ ಯಿಂದ್ರೇಶ್ವರ ದೇವಾವಲೋಕನೋಧೃವೋದ್ಗೂ ತರೋ 
ವಕಾಂಚ ಕಂಚುಗಿತಗಾತ್ರರುಮಪ್ಪ ಶ್ರೀ ಸೋಮಂರಾ 

ವುಳದೇವರ ಕುವಕಾರ ಶ್ರೀ ಸೂಕ್ಷ್ಮಶಿವದೇವರ ಬ್ರಹ್ಮಶಿವದೇ[ವರ] 
ಕಾಲಂಕರ್ಚಿ ಕೈಧಾರೆಯಂ ವರಾಡಿ ಹಲಸಿಗೆ ಹಂನಿತ್ಸಾಸಿರ 


ದವೊಳಗಣ ತಂಟುವೂರ ಹಂನೆರಡಲು ಬಳಿಯ ಬಾಡ ಕೆಸರ 
ಹಳ್ಳಿಯ ಚತಂರಾಘಂಟ ಸಮೇತನಾಗಿ ಸರ್ವನಮಸ್ಕಂ ಬಿಟ್ಟ ? 


ಆ ಕೆಸಣಹಳ್ಳಿಯ ಸೀಮೆವೂರಿಂ ಯಿಸಾನ್ಕದಲು ಮಡ ? 

ಮೊಟ್ಟೆಯಲ್ಲಿ ತೆಂಕ ಮುಂದಾಗಿ ಹರಿದ ವುಳಂವೆಯ ತೊಟ್‌್‌ 

ಯದಲ್ಲಿ ತೊಟಿಕಿಯ ಕೂಡಿದ ಕಾಂಚಿವಾಳದ ಹಳ್ಳ ಅಲ್ಲಿ ನಟ್ಟ ಲಿಂಗವಂದ್ರೆ 
ಯ ಕಲ್ಲು ಆ ಹಳ್ಳವಿಡಿದಂ ಪಡುವ ಮಂಂತಾಗಿ ಕೂಡಿದ ಹಬ್ಬ 

ಅಲ್ಲಿಂ ಮುಂದೆ ಪಂಚಲಿಂಗದೇವರ ಕೆಯ್ಯ ನಟ್ಟಕಲ್ಲು ಮತ್ತಂ ಆ 

ಅಲ್ಲಿಂ ವಣಿಂದಂ ಬಂದ ಬಚಲ ಹೆಬ್ಬದುವಿನ ನಟ್ಟಕಲ್ಲು ಅಲ್ಲಿಂ ಪ 

[ಡು]ವಲು ಮಸಣಕೆ[ಣ್‌]ದೇವಿಯ ಬಲದ ದೆಸೆಯ ಹಿರಿಯ 

ಕಂತೆಯ ಮರನ? ತುಂಬು ಆ ತುಂಬುವಿಡಿದು ಕೆಜಿಯ ನಡುವಣ [ಪಡುವಲ 
ತಾಗಿ ನೈರುತ್ಯದಲ್ಲಿ ಕೆಸಜಹಳ್ಳಿಯ ಕಾರುಗೋಡಸೀವೆಂಗೆ ನಟ್ಟಕಲ್ಲಂ ಅಲ್ಲಿಂ 
ಬಡಗಲು ತಾಗಿ ನಟ್ಟಕಲ್ಲು ಅಲ್ಲಿಂದಂ ಬಡಗಲು ವಾಯುವ್ಯದಲ್ಲಿ ತೇಗಿನಮೊರ 
ಡಿ ವೊರಡಿಯ ವಂಣಡಲು ಕೆಸಅಹಳ್ಳಿಯ ಜೂಜನಹಳ್ಳಿಯ ಸೀಮೆ 
ಮೂಡಲು ನಟ್ಟಕಲ್ಲಂ ಅಲ್ಲಿಂ ವಂಣಡಲು ಜಂಬೆಗಲ್ಲಿನ ಕೆಟ್‌ಯಲ್ಲಿಂ ಪಂಡ 
ಲ್ಲಿಂ ನಟ್ಟಕಲ್ಲು ಅಲ್ಲಿಂ ಮೂಡಲು ಹಡಪದ ಸೋಮನಕೊಳ ಅಲ್ಲಿಂ ಮೂಡಲು 


ಯ ಕೊಳ ಅಲ್ಲಿಂ ವಂಣಡಲಂ ಈಶಾನ್ಯದ ................೬.ಎ ಟಂ 
(ಮುಂದೆ ತ್ರುಟಿತ) 


[7] 


ರ್ಳ 


"ಹಾನುಗಲ್ಲ ನಾಡೊಳಗಣ ಶ್ರೀಮದಿಂದ್ರವಲ್ಲಭ 
ರಾಜಧಾನಿ ಪಟ್ಟ ಣಿ ಬಂಕಾಪುರದ ಶ್ರೀಮದಿಂದ್ರೇಶ್ವರ 
ದೇವರ ಅಂಗಭೋಗ ಧರ್ಮ ಕಾರ್ಯಕೆನ್ದು ಶ್ರೀ 
ಚಟ್ಟಯ್ಯದೇವರಸರ್ಗೆ ಪದ್ಮಲದೇವಿಯರ್ಗ್ಗೆ ರಾಜ್ಯಾ 
ಭ್ಯುದಯಾರ್ಥ'ವಾಗಿ ಕೆಸರಹಳ್ಳಿಯನ್ನು ದತ್ತಿಬಿಟ್ಟುದು 
ಪ್ರಸ್ತುತ ಶಾಸನದ ವಿಷಯಂ. 


೫೦ 


ಈ ಶಾಸನ ಮತ್ತು ಇದರ ಎಡಬಲದಲ್ಲಿ ದೊರೆತ 
ಇನ್ನೂ ಕೆಲವ ಪ್ರಾಚೀನ ಅವಶೇಷಗಳ ಆಧಾರದಿಂದ 
ಇಂದ್ರೇಶ ರ ದೇವಾಲಯವು ಈ ಕೋಟೆಯ ಪರಿಸರ 
ದಲ್ಲಿಯೆ ಇದ್ದಿರಬೇಕೆನಿಸುತ್ತದೆ. ಉತ್ಸನನದ ಮೂಲಕ 
ಹೆಚ್ಚಿನ ಶೋಧ ನಡೆಸಬೇಕಿದೆ. 


ಇತಿಹಾಸ ದರ್ಶನ 


